ಕರ್ನಾಟಕ ವಿಧಾನ ಪರಿಷತ್ತು 


ಚೆಕ್ಕೆ ಗುರುತಿಲ್ಲದ ಪೆಕ್ನೆ ಸಂಖ್ಯೆ ; 721 ಸ 
ಸೆದಸ್ಕರ ಹೆಸರು ; ಶ್ರೀಮತಿ ಎಸ್‌ ವೀಣಾ ಅಚ್ಚಯ್ಯ (ವಿಧಾನ ಸಭೆಯಿಂದ 
ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ : 15-12-2020 
ಉತ್ತರಿಸುವವರು : ಪೌರಾಡಳಿತ ಹಾಗೂ ತೋಟಗಾರಿಕೆ ಮತ್ತು ರೇಷ್ಮೆ 
ಸಚಿವರು 
ಕ್ರಸಂ ಪ್ನೆ ಉತ್ತರ 
ಅ) ಕೊಡಗು ಜಿಲ್ಲೆಯಲ್ಲಿನ ನಗರ ಸ್ಥಳೀಯ ಹೌದು. 


ಸಂಸ್ಥೆಗಳಲ್ಲಿ (ನಗರ ಸಭೆ, ಪುರಸಭೆ, ಪಟ್ಟಣ 1 2015-16ನೇ ಸಾಲಿನಲ್ಲಿ ಕೇಂದ್ರ ಪುರಸ್ಥತ ಹೌಸಿಂಗ್‌ ಫಾರ್‌ 


[es 


ಖಂಚೆಯಿತಿ)ಗಳಲ್ಲಿ ... ಪ್ರಸ್ತುತ. ಇರುವ...ವಿವೇಶನ...ಆಲ್‌-. ಪ್ರಧಾನ ಮಂತ್ರಿ ಆವಾಸ್‌. ಯೋಜನೆ(ನಗರ)ಯಡಿ ಬೇಡಿಕೆ. 
ರಹಿತರು ಹಾಗೂ ವಸತಿರಹಿತರ ಪಟ್ಟಿ ಸಮೀಕ್ಷೆ | ಸರ್ವೆ ಕಾರ್ಯ ನಡೆಸಿ ಪಿಎಂಎವೈ-ಎಂಐಎಸ್‌ 
ತಯಾರಿಸಲಾಗಿದೆಯೇ: f ಅನ್‌ಲೈನ್‌ನಲ್ಲಿ ನಿವೇಶನ ರಹಿತರು. ಹಾಗೂ ವಸತಿರಹಿತರ 


ಪಟ್ಟಿಯನ್ನು ತಯಾರಿಸಲಾಗಿರುತ್ತದೆ. 


ಆ) 


ಪಟ್ಟ ಹಾಗಿದ್ದಲ್ಲಿ ಈ ಸ್ಥಳೀಯ ಸಂಸ್ಥೆಗಳ ಕೊಡಗು ಜಿಲ್ಲೆಯ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಪ್ರಸ್ತುತ ಇರುವ 


ಸು ಥಿ 


ವ್ಯಾಪ್ತಿಯಲ್ಲಿ ಪ್ರಸ್ತತ ಇರುವ ನಿವೇಶನ | ನಿವೇಶನ ರಹಿತರು ಹಾಗೂ ವಸತಿರಹಿತರ ಪಟ್ಟಿ 


ರಹಿತರು " ಹಾಗೂ .ವಸತಿ ರಹಿರತ ಸಂಖ್ಯೆ | [ಕ7 ನಗರ ಸೀಯ ನವ್‌] ವಸತ 
ಎಷ್ಟು; ಸಂಸ್ಥೆ ಹೆಸರು ರಹಿತರ | ರಹಿರತರ 
ಸಂಖ್ಯೆ ಸಂಖ್ಯೆ 
; | ನಗರ ಸಧೆ, 
ಮಡಿಕೇರಿ 1680 | 154 1834 
ಪಟಣ ಪಂಚಾಯಿತಿ, 
2 | 
ಸ 
ವಿರಾಜಪೇಟೆ. | | 493 183. | 676. 
ಪಟ್ಟಣ ಪಂಚಾಯಿತಿ. | 610 74 [yy 
” | ಕುಶಾಲನಗರ 
4 ಪಟ್ಟಣ ಪಂಚಾಯಿತಿ, 337 15 352 
” | ಸೋಮವಾರಪೇಟೆ 
ಒಟ್ಟು 3770 ETRE 


"2 


ಇ) 


ಸದರಿ "ನಿವೇಶನ ರಹಿತರ ಹಾಗಾ 
ವಸತಿರಹಿತರಿಗೆ ನಿವೇಶನ ಮತ್ತು ವಸತಿ 
ಒದಗಿಸಲು ಸರ್ಕಾರ ಕೈಗೊಂಡಿರುವ 
ಕ್ರಮಗಳೇನು: 


ನಿವೇಶನ ರಹಿತರು ಹಾಗೊ `ಪಸತರಹಿತರಗೆ ನವಾಶನ ಮ್ತ 
ವಸತಿ ಒದಗಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳ ಕುರಿತು ಈ 
ಕೆಳಕಂಡಂತಿದೆ. 


*ಮಡಿಕೇರಿ ನಗರಸಭೆಯಲ್ಲಿ ಒಟ್ಟು 1834 ವಸತಿ ಹಾಗೂ 
ನಿವೇಶನ ರಹಿತರಿದ್ದು, ಸದರಿಯವರಿಗೆ ವಸತಿ ಸೌಲಭ್ಯ 
ಕಲ್ಪಿಸಲು ಸೂಕ್ತ ಪೈಸಾರಿ ಜಾಗ ಗುರುತಿಸಿಕೊಡುವಂತೆ 
ತಹಶೀಲ್ದಾರ್‌ರವರು ಮಡಿಕೇರಿ ರವರನ್ನು ಕೋರಲಾಗಿರುತ್ತದೆ. 
ಹಾಗೂ ಈ ಬಗ್ಗೆ" ದಿನಾಂಕ:02.11.2020 ರಂದು 
ಉಪವಿಭಾಗಾಧಿಕಾರಿಗಳಲ್ಲಿ ಚರ್ಚಿಸಲಾಗಿದ್ದು, ಮಡಿಕೇರಿ ನಗರ 
ಸಭೆ ವ್ಯಾಪ್ತಿಯ ನಿವೇಶನ ಮತ್ತು ವಸತಿ ರಹಿತರಿಗೆ 
ಬಹುಮಹಡಿ ವಸತಿ ಸೌಲಭ್ಯವನ್ನು ಮಡಿಕೇರಿಯಿಂದ 15 
ಕಿ.ಮೀ ವ್ಯಾಪ್ತಿಯೊಳಗೆ ಕಲ್ಲಿಸಲು ಫಲಾನುಭವಿಗಳಿಂದ 
ಅಭಿಪ್ರಾಯ ಪಡೆಯಲು ತಿಳಿಸಿರುತ್ತಾರೆ. ಫಲಾನುಭವಿಗಳಿಂದ 
ಈ ಬಗ್ಗೆ ಅಭಿಪ್ರಾಯವನ್ನು ಪಡೆಯಲಾಗುತ್ತಿರುತ್ತದೆ. 
`ಅವಿರಾಜಪೇಟೆ ಪಟ್ಟಣ ಪಂಚಾಯಿತಿಯಲ್ಲಿ ಒಟ್ಟು 676 ವಸತಿ 
ಹಾಗೂ ನಿವೇಶನ ರಹಿತರಿದ್ದು, ಸದರಿಯವರಿಗೆ ವಸತಿ ಸೌಲಭ್ಯ 
ಕಲ್ಲಿಸಲು ಸರ್ಕಾರಿ ಜಾಗ ಲಭ್ಯವಿಲ್ಲದೇ ಇರುವುದರಿಂದ 
ವಿರಾಜಪೇಟೆ ಪಟ್ಟಣಕ್ಕೆ ಹತ್ತಿರ ಇರುವ ಐಮಂಗಲ ಗ್ರಾಮದ 
ಸರ್ವೆ ಸಂ:21/2ರಲ್ಲಿ 3.85 ಎಕ್ತೆ 213ರಲ್ಲಿ 105 ಎಕ್ರೆ ಹಾಗೂ 
22/3ರಲ್ಲಿ 0.13 ಎಕರೆ ಹಾಗೂ ಅಂಬಟ್ಟಿ ಗ್ರಾಮದ 
ಸರ್ವೆನಂ.33ರಲ್ಲಿ 7.8 ಎಕರೆ ಕುಕ್ಲೂರುಗ್ರಾಮದ ಸರ್ವೆ ನಂ 
224ರಲ್ಲಿ 9 ಎಕರೆ, ಬಾಳುಗೂಡು ಗ್ರಾಮ ಸರ್ವೆ ನಂ.61/2, 
160/4, 159/3, 150/3, 161/3, ರಲ್ಲಿ 5 ಎಕರೆ ಖಾಸಗಿ 
ಜಾಗವನ್ನು 'ಗುರುತಿಸಿದ್ದು, ಸ್ಥಳೀಯ ಸಂಸ್ಥೆಯ ತಾಂತಿಕೆ 
ವರದಿಯೊಂದಿಗೆ ಸೂಕ್ತ ಜಾಗವನ್ನು ಪಟ್ಟಣ ಪಂಚಾಯಿತಿಗೆ 
ಹಸ್ತಾಂತರಿಸುವ ಪ್ರಕ್ರಿಯೆಯನ್ನು ಕೈಗೊಳ್ಳುವಂತೆ ಕೋರಿ 
ಉಪವಿಭಾಗಾಧಿಕಾರಿ, ಮಡಿಕೇರಿ ಉಪವಿಭಾಗ ಕೊಡಗು ಜಿಲ್ಲೆ 
ಇವರ ಕಛೇರಿಗೆ ತಹಶೀಲ್ದಾರ್‌ ವಿರಾಜಪೇಟಿ ತಾಲ್ಲುಕು 
ವಿರಾಜಪೇಟೆ ರವರ ಮೂಲಕ ಪ್ರಸ್ತಾವನೆ ಸಲ್ಲಿಸಲಾಗಿದೆ. 


* ಕುಶಾಲನಗರ ಪಟ್ಟಣ ಪಂಚಾಯಿತಿಯಲ್ಲಿ ಒಟ್ಟು 624 ವಸತಿ 
ಹಾಗೂ ನಿವೇಶನ ರಹಿತರಿದ್ದು, ಇದರಲ್ಲಿ ಪ್ರಸ್ತುತ ಆಯ್ಕೆ 
ಮಾಡಲಾಗಿರುವ 144 ಫಲಾನುಭವಿಗಳಿಗೆ ವಸತಿ ಸೌಲಭ್ಯ 
ಕಲ್ಪಿಸಲು ಪಟ್ಟಣ ಪಂಚಾಯಿತಿಯ ಗುಂಡೂರಾವ್‌ 
ಬಡಾವಣೆಯ ಸರ್ವೆ ನಂ.17 ರ ಒಟ್ಟು 6 ಎಕರೆ 19 ಸೆಂಟು 
ಜಾಗದಲ್ಲಿ ರೂ.768 ಲಕ್ಷಗಳಲ್ಲಿ ಜಿ*2 ಮಾದರಿಯಲ್ಲಿ 
ಗುಂಪು ಮನೆ(ಎಹೆಚ್‌ಪಿ ' ಯೋಜನೆ) ನಿರ್ಮಿಸಲು 
ಬಡಾವಣೆಯ ಟೋಟಲ್‌ ಸ್ಟೇಷನ್‌ ಸರ್ವೆ ಕಾರ್ಯ 
ಪೂರ್ಣಗೊಳಿಸಿ, ಡಿ.ಪಿ.ಆರ್‌ ತಯಾರಿಲಾಗಿರುತ್ತದೆ. ಆದರೆ 
ಸ್ಥಳೀಯ ಸಾರ್ವಜನಿಕರ ಆಕ್ಷೇಪಣೆಯಿಂದಾಗಿ ಮುಂದಿನ 
ಪ್ರಗತಿಯು ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿರುತ್ತದೆ. 


* ಸೋಮವಾರಪೇಟೆ ಪಟ್ಟಣ . ಪಂಚಾಯಿತಿಯಲ್ಲಿ ಒಟ್ಟು 352 
ವಸತಿ ಹಾಗೂ ನಿವೇಶನ ರಹಿತರಿದ್ದು, ಸದರಿಯವರಿಗೆ ವಸತಿ 
ಸೌಲಭ್ಯ  ಕಲ್ಲಿಸಲು ಸೂಕ್ತ ಪೈಸಾರಿ ಜಾಗ 
ಗುರುತಿಸಿಕೊಡುವಂತೆ ತಹಶೀಲ್ದಾರ್‌, ಸೋಮವಾರಪೇಟೆ 


ಓ 


ಪಿಟಿ 


